ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 23-03-2021 ಪ್ರಶ್ನೆ ಸ೦ಖ್ಯೆ: 1680(1948) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎನ್‌. ಅಪ್ಪಾಜಿಗೌಡ(ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 23-03-2021 

ಉತ್ತರಿಸುವ ಸಚಿವರು: ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ವಿಷಯ: ಗಣಿಗಾರಿಕೆಗಾಗಿ ಗುತ್ತಿಗ/ಪರವಾನಗಿಗಳ ಮಂಜೂರಾತಿ/ನವೀಕರಣಗಳಲ್ಲಿ ವಿಳಂಭವಾಗುತ್ತಿರುವ 
ಬಗ್ಗೆ 


(ಅ) ರಾಜ್ಯದಲ್ಲಿ ಗಣಿಗಾರಿಕೆಗಾಗಿ ಗುತ್ತಿಗೆ/ಪರವಾನಗಿಗಳ ಮಂಜೂರಾತಿ/ನವೀಕರಣಗಳಲ್ಲಿನ 
ವಿಳಂಭ ನೀತಿಯಿಂದ ಅದಿರು ಗಣಿಗಾರಿಕೆ ಮತ್ತು ಗ್ರಾನೈಟ್‌ ಕಲ್ಲು ಗಣಿಗಾರಿಕೆ ಉದ್ಯಮ 
ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ಸರ್ಕಾರದ ಗಮನಕ್ಕ ಬಂದಿದೆಯೇ ; 
(ಸಮಸ್ಯೆಗಳ ವಿವರ ನೀಡುವುದು) 


(ಆ) ರಾಜ್ಯದಲ್ಲಿ ಪ್ರಸ್ತುತ ಚಾಲಿಯಲ್ಲಿರುವ ಅದಿರು ಗಣಿಗಾರಿಕೆ ಹಾಗೂ ಅಲಂಕಾರಿಕ 
ಗ್ರಾನೈಟ್‌ ಕಲ್ಲು ಗಣಿಗಾರಿಕೆ (ಕಟ್ಟಡ ಕಲ್ಲುಗಳನ್ನು ಬಿಟ್ಟು ನಡೆಸಲು 


ಗುತ್ತಿಗ/ಪರವಾನಗಿಗಳನ್ನು (ಯಾವ ವರ್ಷದಿಂದ ಯಾವ ವರ್ಷದವರಿಗೆ ಯಾವ 
ಸಂಸ್ಥೆ/ವ್ಯಕ್ತಿಗಳಿಗೆ ನೀಡಲಾಗಿದೆ; (ಜಿಲ್ಲಾವಾರು ಸಮಗ್ರ ವಿವರಗಳನ್ನು ನೀಡುವುದು) 


(ಇ) ಕಳೆದ ಮೂರು ವರ್ಷಗಳಿಂದ ಸರ್ಕಾರಕ್ಕೆ ಸಂದಾಯ ಮಾಡಿದ ರಾಜಧನವೆಷ್ಟು? 
(ಜಿಲ್ಲಾವಾರು, ಸಂಸ್ಥೆವಾರು, ವ್ಯಕ್ತಿವಾರು ವರ್ಷವಾರು ಸಂಪೂರ್ಣ ವಿವರ ನೀಡುವುದು) 


